ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕಿ ಗುರುತಿಲ್ಲದ ಪಶ್ನೆ ಸಂಖ್ಯೆ | 2085 
ಮಾನ್ಯ ಸದಸ್ಯರೆ ಹೆಸರು ಶ್ರೀ ಸಿ.ಎಂ. ಇಬ್ರಾಹಿಂ 
(ವಿಧಾನ ಸಭಾ ಕ್ಲೆ ತ್ರದಿಂದ 
ಚುನಾಯಿತರಾದವರು) 
[ನತ್ತಕಸಪಾಾದ ದನಾಂಕ 17/03/2022 
ಉತ್ತರಿಸುವ ಸಚವರು ಮಾನ್ಯ ಕಾರ್ಮಿಕೆ ಸಚಿವರು 


el 


ಸ ಪ್ರ್ನೆ' ಉತ್ತರ 
ಕಟ್ಟಡ ಾರ್ಮಾಕರಿಗೆ ಸದ್ಯ ಕರ್ನಾಟಕ ಕಟ್ಟಡ" ಮತ್ತು ಇತರೆ "ನಿರ್ಮಾಣ 

ಅ) ನೀಡಲಾಗುತ್ತಿರುವ ಸೌಲಭ್ಯಗಳೇಮು; ಕಾರ್ಮಿಕರ ಕಲ್ಯಾಣ ಮಂಡಳಿಯ ವತಿಯಿಂದ 

(ಸಂಪೂರ್ಣ ಮಾಹಿತಿ ನೀಡುವುದು) ನೋಂದಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ 
ಕಾರ್ಮಿಕರು ಮತ್ತು ಅವರ ಅವಲಂಭಿತರಿಗಾಗಿ 
ನೀಡುತ್ತಿರುವ | ಸೌಲಭ್ಯಗಳ ವಿವರವನ್ನು 
ಅನುಬಂಧ-01 ರಲ್ಲಿ ನೀಡಲಾಗಿದೆ. 

FTE ಗಕಾರ ರ್ಪ್ಮಕರ] ಸದ 7 ತಂಗಳಂದ ಕಟ್ಟಡ ಮತ್ತು ಇತರೆ 
ನೋಂದಣಿ ಮತ್ತು ಕಾರ್ಮಿಕ ಕಾರ್ಡ್‌ ನಿರ್ಮಾಣ ಕಾರ್ಮಿಕರ ನೋಂದಣಿ ಮತ್ತು 
ಏತರಿಸದಿರುವುದು ಸರ್ಕಾರದ ಗಮನಕ್ಕೆ ಕಾರ್ಮಿಕರ ಕಾರ್ಡ್‌ ವಿತರಿಸದಿರುವುದು ಮಂಡಳಿಯ 
ಬಂದಿದೆಯೇ; (ಬಂದಿದ್ದಲ್ಲಿ. ಮಾಹಿತಿ ಗಮನಕ್ಕೆ ಬಂದಿದೆ. 
ನೀಡುವುದು) 

ನೋಂದಣಿಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಜಿಗಳು 

ಸೇವಾ ಸಿಂಧು ತಂತ್ರಾಂಶದಲ್ಲಿ ಸ್ಟೀಕೃತವಾಗುತಿದ್ದ 

ಹಿನ್ನಲೆಯಲ್ಲಿ, ಕಾಲ ಮಿತಿಯಲ್ಲಿ ವಿಲೇವಾರಿಗಾಗಿ 

ಹೆಚ್ಚಿನ ಅರ್ಜಿಗಳು ಬಾಕಿ ಇದ್ದುದರಿಂದ 

ಸ್ಪಲ್ಪ ಕಾಲಾವಧಿಯವರೆಗೆ ನೋಂದಣಿಯನ್ನು 

j } | ಸ್ಥಗಿತಗೊಳಿಸಲಾಗಿತ್ತು " 

ಇ) [ಕಾರ್ಮಿಕರ ಸೋಂದಣೆ ಮತ್ತು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ 
ಕಾರ್ಮಿಕ ಕಾರ್ಡ್‌ ವಿತರಿಸುವ | ನೋಂದಣಿ ಪ್ರಕ್ರೀಯೆಯನ್ನು ದಿನಾಂಕ: 
ಕಾರ್ಯವನ್ನು ಯಾವಾಗ ಪ್ರಾರಂಭ 09-03-2022 ರಿಂದ ಪುನಃ ಪ್ರಾರಂಭಿಸಲಾಗಿರುತ್ತದೆ. 
ಮಾಡಲಾಗುವುದು; 

ಈ) `Tನದವಕಗೂ`" `'ಸೋಂದಣಿಯಾಗಿರುವ 28,92,389 ಕಟ್ಟಡ ಮತ್ತು ಇತರೆ ನಿರ್ಮಾಣ 


| ಕಾರ್ಮಿಕರ ಸಂಖ್ಯೆಯೆಷ್ಟು; (ಜಿಲ್ಲಾವಾರು. 


ವಿಧಾನಸಭಾ 
ನೀಡುವುದು) 


ಕ್ಷೇತ್ರವಾರು ' ಮಾಹಿತಿ 


ಕಾರ್ಮಿಕರು ಮಂಡಳಿಯ ಫಲಾನುಭವಿಗಳಾಗಿ 
ನೋಂದಣಿಯಾಗಿರುತ್ತಾರೆ. ಜಿಲ್ಲಾವಾರು ವಿವರವನ್ನು 
ಅನುಬಂಧ-02 ರಲ್ಲಿ ನೀಡಲಾಗಿದೆ. 

ವಿಧಾನಸಭಾ ಕ್ಷೇತ್ರವಾರು ಮಾಹಿತಿಯನ್ನು 
ಮಂಡಳಿಯಲ್ಲಿ ನಿರ್ವಹಿಸಿರುವುದಿಲ್ಲ. 


-2- 


ಉ) ಕಾರ್ಮಿಕ ಸರಾಖೆಯಲ್ಲಿ ಮಂಡಳಿಯವತಿಯಿಂದ ಮಂಡಿಗೆ ಹಾಗನ`ರಾಜ್ಯದ 
ಕಾರ್ಯನಿರ್ವಹಿಸುತ್ತಿರುವ ಗುತ್ತಿಗೆ | ಕಾರ್ಮಿಕ ಇಲಾಖೆಯ ಜಿಲ್ಲಾ ಮತ್ತು ತಾಲ್ಲೂಕು 
/ಹೊರಗುತ್ತಿಗೆ ನೌಕರರೆಷ್ಟು ಇವರಿಗೆ | ಮಟ್ಟದ ಕಛೇರಿಗಳಿಗೆ ಮಂಡಳಿಯ ಕೆಲಸಕ್ಕಾಗಿ ವಿವಿಧ 
; ನೀಡುತ್ತಿರುವ ಸೌಲಭ್ಯಗಳೇನು? | ಏಜೆನ್ಸಿಗಳ ಮೂಲಕ ಹೊರಗುತ್ತಿಗೆ ಆಧಾರದ ಮೇಲೆ | 


(ಮಾಹಿತಿ ನೀಡುವುದು) 


530 ನೌಕರರನ್ನು ನೇಮಿಸಿಕೊಳ್ಳಲಾಗಿದೆ. 
ಇವರುಗಳಿಗೆ Minimum Wages Act, 1948 
ಪ್ರಕಾರ ಆನ್ವಯವಾಗುವ ವೇತನದ ಜೋತೆಗೆ PF, 
ESIC ಸೌಲಭ್ಯಗಳನ್ನು ನೀಡ 


ಆಕ 


ಕಾಳ 180 ಎಲ್‌ ಇಟಿ 2022 


ಲ್‌ ಶ್ರಿನರಾಂ ಹೆಬ್ಬಾರ್‌) 
ಕಾರ್ಮಿಕ ಸಚಿವರು 


ಅನುಬಂಧ-01 
ಮಂಡಳಿಯ ವತಿಯಿಂದ ನೋಂದಾಯಿತ ಫಲಾನುಭವಿಗಳಿಗೆ ಸಿಗುವ ಸೆ ತೌಲಚ್ಛಗಳು 


ಪಿಂಚಣಿ ಸೌಲಭ್ಯ: ಮೂರು ವರ್ಷ ಸದಸ್ಯತ್ವದೊಂದಿಗೆ 60 ವರ್ಷ ಪೂರೈಸಿದ ಫಲಾನುಭವಿಗೆಮಾಸಿಕ 


ರೂ.2 ,000/- 


2. ಕುಟುಂಬ ಪಿಂಚಣಿ ಸೌಲಭ್ಯ ಮೃತ ಪಿಂಚಣಿದಾರರ ಪತಿ / ಪತ್ನಿ ಮಾಸಿಕ .ರೂ.1000/- 
3. ದುರ್ಬಲತೆ ಪಿಂಚಣಿ: ನೋಂದಾಯಿತ ಫಲಾನುಭವಿಯು ಖಾಯಿಲೆಗಳಿಂದ ಅಥವಾ ಕಟ್ಟಡ 


9. 


ಕಾಮಗಾರಿಗಳ ಅಪಘಾತದಿಂದ ಶಾಶ್ವತ/ಭಾಗಶಃ ಅಂಗವಿಕಲತೆ ಹೊಂದಿದ್ದರೆ ಮಾಸಿಕ ರೂ.2,000/- 
ಪಿಂಚಣಿ ಹಾಗೂ ಶೇಕಡವಾರು ದುರ್ಬಲತೆಯನ್ನಾಧರಿಸಿ ರೂ.2,00,000/- ದವರೆಗೆಅನುಗಹ ರಾಶಿ 
ಸಹಾಯಧನ. 

ಕನ್ನಡಕ, ಶ್ರವಣ ಯಂತ್ರ, ಕೃತಕ ಕೈಕಾಲು ಮತ್ತು ಗಾಲಿ ಕುರ್ಚಿ ಮರುಪಾವತಿ ಸೌಲಭ್ಯ( ಈ 
ಯೋಜನೆಯನ್ನು ಜಾರಿಗೊಳಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ) 

ಟ್ರೈನಿಂಗ್‌-ಕಮ್‌- -ಟೂಲ್‌ಕಿಟ್‌ಸೌಲಭ್ಯ (ಶ್ರಮ ಸಾಮರ್ಥ್ಯ) : ರೂ.30,000/- ವರೆಗೆ 


. ಶ್ರಮ ಸಂಸಾರ ಸ ಸಾಮರ್ಥ್ಯ ತರಬೇತಿ ಸೆ ಸೌಲಭ್ಯ: ನೋಂದಾಯಿತ ಫಲಾನುಭವಿಯ ಅವಲಂಭಿತರಿಗೆ( ಈ 


ಯೋಜನೆಯನ್ನು ಜಾರಿಗೊಳಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ) 
ವಸತಿ ಸೌಲಭ್ಯ (ಕಾರ್ಮಿಕ ಗೃಹ ಭಾಗ್ಯ): ರೂ.2,00,000/- ದವರೆಗೆ ಮುಂಗಡ ಸೌಲಭ್ಯ 


. ಹೆರಿಗೆ ಸೌಲಭ್ಯ (ತಾಯಿ ಲಕ್ಷ್ಮೀ ಬಾಂಡ್‌): ಮಹಿಳಾ ಫಲಾನುಭವಿಯ ಮೊದಲ "ರಡು ಮಕ್ಕಳಿಗೆ 
'ಹೆಣ್ಣು ಮಗುವಿನ ಜನನಕ್ಕೆ ರೂ. 30,000/- ಮತ್ತು ಗಂಡು ಮಗುವಿನ ಜನನಕ್ಕೆ ರೂ.20,000/- 


ಶಿಶು : ಪಾಲನಾ ಸೆ ಸೌಲಭ್ಯ: 


10. ಅಂತ್ಯಕ್ರಿಯೆ ವೆಚ್ಚಃರೂ.4 »000/- ಹಾಗೂ ಅನುಗ್ರಹ ರಾಶಿ ರೂ.50,000/-ಸಹಾಯಧನ 
11. ಶೈಕ್ಷಣಿಕ ಸ ಸಹಾಯಧನ (ಕಲಿಕೆ ಭಾಗ್ಯ: ಫಲಾನುಭವಿಯ ಇಬ್ಬರು ಮಕ್ಕಳ ವಿದ್ಯಾ ದ್ಯಾಭ್ಯಾಸಕ್ಕಾಗಿ: 


ಕ್ರಸಂ ತರಗತಿ (ಉತ್ತೀರ್ಣಕ್ಕೆ) 
Ra ಫೊರ್‌ R35 To 
7 7 ಕಂದ ಸರಗ 005 
3 BERTIE ್‌ $000 
k [) ಹಾಗ 1ನ ತರಗತ T7000 
” ಪೆದವಿ ಹೂರ್ವ 
5 ಸವ ಸಿಯುಸಿ`ಮತ್ತರ್ದತಾಹಾ ಹ T1350 
p ಗಾ ಕ್‌] ಕನವಾ] ವಟವ 20.000 
7 ನವ್‌ ನರ್ಸಿಂಗ್‌] ಜಿಎನ್‌ಎವ್‌/ 40,000 
ಎಎನ್‌ಎಮ್‌/ ಪಾರಮೆಡಿಕಲ್‌ 
ಕೋರ್ಸ್‌ 
7 ಹವಡ್‌ BEA 
ಪಡ್‌ 33000 
9 ಪದವಿ`ಪ್ರತಿ ವರ್ಷಕ್ಕೆ (ಯೌವುಡೇ'ಪೆದವ) 125,000 


LN ನಲ್‌ಎಲ್‌ಬಿ / ನರ್‌ಎಲ್‌ಎಮ್‌ 30,000 1 
i ಸತಪಾತ್ತರೆ ಪದವಿ ಸಾರ್ಪಡೆಗೆ 33000 ಗರಿಷ್ಠ 
೫ 2 ವರ್ಷಅವಧಿಗೆ ಒಳಪಟ್ಟು 
| ಫಾತ್ರನಗ ಸೃಡಯವನ್‌ತನಟಿಅಥವಾ ಇಟಿ 
rT ನಷ 7 ಕ.ಕ್‌ಅಥವಾ ಸನವರಧಪಟ್ಟಯೂಜಿಕೋರ್ಸ್‌ T34ದರಿ ್‌] 
' | ಕೋರ್ಸ್‌ನಗರಿಷ್ಕ 
| 2 ವರ್ಷಅವಧಿಗೆ ಒಳಪಟ್ಟು ., 
ವಾರ್ಷಿಕ ರೂ.50,000 
[ ವಷ್‌ಚ್‌/ ಎಮ್‌ ಇ ( ಇದಕ್ಕೆ ಸಂಬಂಧೆಪಟ್ಟ ದರಿ 
ಸಮಾನಾಂತರ ಸ್ನಾತಕ್ಕೊತ್ತರಕೋರ್ಸ್‌) ಕೋರ್ಸ್‌ನಗರಿಷ್ಠ 
' ಅವಧಿಗೆ ಒಳಪಟ್ಟು 
ವಾರ್ಷಿಕರೂ. 60,000 
i ' ಪಾಡ್‌ ಮ್‌ನರವನ್‌ ಸನಯಸ. TE ಮಾ 
ಬಿಡಿಎಸ್‌ /ದಿಹೆಚ್‌ಎಮ್‌ಎಸ್‌ಕೋರ್ಸ್‌ಗೆ ಅಥವಾ ಇದಕ್ಕೆ (ಸದರಿ 
'ಸರಬಂಧಪಟ್ಟ ಸಷತಾನಾಂತರ ಸ್ಮಾತಕ್ಕೊತ್ತರ ಕೋರ್ಸ್‌ ಕೋರ್ಸ್‌ನ ಗರಿಷ್ಠ 
"ಅವಧಿಗೆ ಒಳಪಟ್ಟು } 
"ಷ್‌ AE 
ನಮ್‌ಡ 47 ಸದರಿ 
ಕೋರ್ಸ್‌ನ ಗರಿಷ್ಠ 
ಅವಧಿಗೆ ಒಳಪಟ್ಟು) 
lg ಷಡ್‌ _ pe ನಾವಾ Fy ್‌] ವ 
ಪಿಹೆಚ್‌ಡಿ / ಎಮ್‌. ಫಿಲ್‌ ಹಾವುಡೇ ನಿಷಯ) ಇಷಡ್‌ಡಗೆಗರಿೃ 
ಮೂರು ವರ್ಷಗಳಿಗೆ ಹಾಗೂ ;" 
ಎಮ್‌ಫಿಲ್‌ಗೆ 1 ವರ್ಷಕ್ಕೆ 


ನರ್ವಹಿಸುತ್ತಿರುವ ಅಭ್ಯರ್ಥಿಗಳು ಹಾಗೂ 


ಪ್ರತಿ ವರ್ಷ . 

ರೂ. 25,000 (ಯೂಜಿಸಿಯ 
ಜೂನಿಯರ್‌ರಿರ್ಹಚ್‌ ಪೆಲೋಶಿಫ್‌ಗೆ 
ಆಯ್ಕೆಯಾಗಿರುವ. ಅಭ್ಯರ್ಥಿಗಳು ಹಾಗೂ 


pC 
ರಾಜ್ಯ ಸರ್ಕಾರದಲ್ಲಿ ಕೆಲಸ 


ಯೂಜಿಸಿ ನಿಯಮಗಳನ್ನಯ ಬೇತನ 
ಅನುದಾನಕ್ಕೆ ಒಳಪಡುವ ಹುದ್ದೆಗಳಲ್ಲಿ 
ಅನುದಾನಿತ ' ' 
ಕಾಲೇಜುಗಳಲ್ಲಿ ಕೆಲಸ 
ನರ್ವಹಿಸುತ್ತಿರುವ ಆಭ್ಯರ್ಥಿಗಳು 

ಈ ಸೌಲಭ್ಯವನ್ನು ಪಡೆಯಲು 


ಅರ್ಹರಿರುವುದಿಲ್ಲ. 


ಲ, 


16 


ಐಐಟಿಗಿಐಬಟಿಗ ಇನಎಮ್‌/ ಎನ್‌ಐಡಿ/ ಪಾವತಿಸಿದ ಚೋದನಾ ಶುಲ್ಕ 
ಐಐಎಸ್‌ಇಆರ್‌/ ಎಐಐಎಮ್‌ಎಸ್‌ ಗಎನನ್‌ಎಲ್‌ಯೂ ' 
ಮತ್ತು ಭಾರತ ಸರ್ಕಾರದ ಮಾನ್ಯತೆ ಪಡೆದ 

| ಕೋರ್ಸ್‌ಗಳು 


12. ವೈದ್ಯಕೀಯ ಸಹಾಯಧನ (ಕಾರ್ಮಿಕಆರೋಗ್ಯ ಭಾಗ್ಯ: ನೋಂದಾಯಿತ ಫಲಾನುಭವಿ ಹಾಗೂ 


ಅವರಅವಲಂಭಿತರಿಗೆರೂ.300/- ರಿಂದರೂ.10,000/-ವರೆಗೆ 


13. ಅಪಘಾತ ಪರಿಹಾರ: ಮರಣ ಹೊಂದಿದ್ದಲ್ಲಿರೂ.5,00,000/-, ಸಂಪೂರ್ಣ ಶಾಶ್ವತದುರ್ಬಲತೆಯಾದಲ್ಲಿ 


 ರೂ.2,00,000/- ಮತ್ತುಭಾಗಶಃ ಶಾಶ್ವತದುರ್ಬಲತೆಯಾದಲ್ಲಿ ರೂ.1,00,000/- 


14. ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ (ಕಾರ್ಮಿಕಚಿಕಿತಾ ಭಾಗ್ಗ): ಹೃದೋಗ, ಕಡಿಜೋಡಣೆ, ಕ್ಲಾನರ್‌ 
೮ BR) ea pS ಬ ಇ ಈ 


ಶಸ್ತಚಿಕತ್ಸೆ, ಕಣ್ಣಿನ ಶಸ್ತ್ರಚಿಕಿತ್ಸೆ ಪಾರ್ಶವಾಯು. ಮೂಳೆ ಶಸ್ತಚಿಕಿತ್ಸೆ ಗರ್ಭಕೋಶ ಶಸ್ತಚಿಕಿತ್ಸೆ ಅಸ್ತಮ 
ಚಿಕಿತ್ಸೆ ಗರ್ಭಪಾತ ಪ್ರಕರಣಗಳು, ಪಿತ್ತಕೋಶದತೊಂದರೆಗೆ ಸಂಬಂಧಿತಚಿಕಿತ್ಸೆ ಮೂತ್ರ 


. ಹಿಂಡದಲ್ಲಿನಕಲ್ಲುತೆಗೆಯುವಚಿಕಿತ್ಸೆ ಮೆದುಳಿನ ರಕ್ಷಸ್ರಾವದಚಿಕಿತ್ತೆ, ಅಲ್ಲರ್‌ಚಿಕಿತೆ, ಡಯಾಲಿಸಿಸ್‌ ಚಿಕಿತ್ಸೆ 


ಕಡ್ಡಿ ಶಸ್ತಚಿಕತ್ಸೆ, ಇ.ಎನ್‌.ಟಿ. ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ. ನರರೋಗ ಶಸ್ತಚಿಕತ್ಸೆ ವ್ಯಾಸ್ಕ್ಯೂಲರ್‌ ಶಸ್ತ್ರಚಿಕಿತ್ಸೆ, 
ಅನ್ನನಾಳದ ಚಿಕಿತ್ಸೆ ಮತ್ತು ಶಸ್ತಚಿಕತ್ಸೆ ಕರುಳಿನ ಶಸ್ತ್ರಚಿಕಿತ್ಸೆ ಸನ ಸಂಬಂಧಿತಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ, 
ಹರ್ನಿೀಯ ಶಸ್ತ್ರಚಿಕಿತ್ಸೆ, ಅಪೆಂಡಿಕ್ಸ್‌ ಶಸ್ತ್ರಚಿಕಿತ್ಸೆ ಮೂಳೆ ಮುರಿತ/ಡಿಸ್‌ಲೊಕೇಶನ್‌ಚಿಕಿತ್ತೆ, ಇತರೆಔಧ್ಕೋಗಿಕ 
ಖಾಯಿಲೆಗಳ ಚಿಕಿತ್ಸೆಗಳಿಗೆ ರೂ.2,00,000/-ವರೆಗೆ - 


15. ಮದುವೆ ಸಹಾಯಧನ (ಗೃಹ ಲಕ್ಷ್ಮೀ ಬಾಂಡ್‌): ಫಲಾನುಭವಿ ಅಥವಾಅವರಇಟಬ್ದರು ಮಕ್ಕಳ 


`ಮದುವೆಗೆತಲಾ ರೂ.50,000/- 


16. ಫಲಾನುಭವಿಯ ಮಕ್ಕಳು ಯುಪಿಎಸ್‌ಸಿ, ಕೆಪಿಎಸ್‌ಸಿ ಹುದ್ದೆಗಳಿಗಾಗಿ ಸ್ಪಾರ್ಧಾತ್ಠಕ ಪರೀಕ್ಷೆಗಳನ್ನು 


ಎದುರಿಸಲು ಪ್ರತಿಷ್ಟೀತ ಸಂಸ್ಥೆಗಳಿಂದ ತರಬೇತಿ ಮತ್ತುಅವರ ಮಕ್ಕಳು ಹೊರದೇಶಗಳಲ್ಲಿ ಉನ್ನತ ವ್ಯಾಸಂಗ 
ಮಾಡಲುತಗಲುವ ವೆಚ್ಚವನ್ನು ಮಂಡಳಿವತಿಯಿಂದ ಭರಿಸಲಾಗುವುದು, 


17. ಬಿಎಂಟಿಸಿ ಬಸ್‌ ಪಾಸ್‌ ಸೌಲಭ್ಯ; ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕೆಲಸ 


ಮಾಡುತ್ತಿರುವಂತಹ / ವಾಸಸ್ಥಳದಿಂದ ಬೆಂಗಳೂರಿಗೆ ಪ್ರಯಾಣಿಸುವ ನೋಂದಾಯಿತಕಟ್ಟಡಕಾರ್ಮಿಕರಿಗೆ 


18. ಕೆಎಸ್‌ಆರ್‌ಟಿಸಿ ಬಸ್‌ ಪಾಸ್‌ನ ಸೌಲಭ್ಯ ರಾಜ್ಯದಾದ್ಯಂತ ವಿದ್ಯಾಭ್ಯಾಸದಲ್ಲಿತೊಡಗಿರುವ 


ನೋಂದಾಯಿತಕಾರ್ಮಿಕರಇಬ್ದ್ಬರು ಮಕ್ಕಳಿಗೆ ( ಈಯೋಜನೆಯನ್ನು ಜಾರಿಗೊಳಿಸಲು ಕ್ಷಮ 
ಕೈಗೊಳ್ಳಲಾಗುತ್ತಿದೆ) 


19.ತಾಯಿ ಮಗು ಸಹಾಯ ಹಸ್ತ: ಮಹಿಳಾ ಫಲಾನುಭವಿಯು ಮಗುವಿಗೆ ಜನ್ಮ ನೀಡಿದ. 


ಸಂದರ್ಭದಲ್ಲಿಆಕೆಯ ಮಗುವಿನ ಶಾಲಾ ಪೂರ್ವ ಶಿಕ್ಷಣ ಮತ್ತು ಪೌಷ್ಠಿಕತೆಗಾಗಿ ಮಗುವಿಗೆ ಮೂರು 
ವರ್ಷಗಳು ತುಂಬುವವರೆಗೆ ವಾರ್ಷಿಕರೂ.6,000/- ಗಳ ಸಹಾಯಧನ, . 


ಅನುಬಂಧ- 2 


ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ 
ಮಂಡಳಿಯಲ್ಲಿ ನೋಂದಣಿಯಾದ ಫಲಾನುಭವಿಗಳ ಜಿಲ್ಲಾವಾರು ವಿವರ 
SL.No District Name Total 
Wi 

1 | BAGALKOT Kl 

2 BANGALORE ET 

| 3 { BELGAUM 37 
4 | BELLARY | 03 
(ST BIDAR ” 189092 
6 | BIJAPUR [7ST 
{7 CHAMARAJA NAGAR 32934 
8 | CHIKBALLAPUR FIT 

9 | CHIKMAGALUR | 736 

10 [ CHITRADURGA ು 5373 
11 | DAKSHINA KANNADA 3530] 

12 | DAVANAGERE T0386 
13 DHARWAD 58835 | 

14 | GADAG 55992 

15 | GULBARGA pN2 

16 | HASSAN 7 

17 | HAVER! PETTY 

18 | KODAGU 53 

19 | KOLAR rT ೫736 

20 | KOPPAL- _ TES 
21 | MANDYA 20638 | 

22 | MYSORE 77205 

23 | RAICHUR - ಸ್‌ 

24 7 RAMANAGARA 335 

| 25[SHIMOGA 7373 
26 | TUMKUR T [or 

27 | Upuri 35034 

28 | UTTARA KANNADA 7333 
[29 Vadgiri 87190 
Total | 28,94,385 


